ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಅರಣ್ಯ ಇಲಾಖೆಯಲ್ಲಿರುವ ಹುದ್ದೆಗಳು 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು:- 
528(698) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಅರಣ್ಯ ಇಲಾಖೆಯಲ್ಲಿ ದಿನಾ೦ಕ:01.01.1957 ರಿಂದ 31.10.2020ರವರೆಗೆ ಮಂಜೂರಾದ ಮತ್ತು 
ಸೃಜಿಸಿರುವ ಮತ್ತು ವೃತ್ತಗಳಿಗೆ ಹಂಚಿಕೆ ಮಾಡಿರುವ ಹುದ್ದೆಗಳು ಎಷ್ಟು; 


(ಆ) ಪ್ರಸ್ತುತ 13 ವೃತ್ತದಲ್ಲಿ ಸರ್ಕಾರದ ಆದೇಶದಂತೆ ಮಂಜೂರಾಗಿರುವ ಸ್ಥಳೀಯ ಮತ್ತು ಸ್ಲಳೀಯೇತರ 
ಮೀಸಲಾತಿಯ ಹುದ್ದೆಯ ವಿವರವನ್ನು ಸಂಖ್ಯೆಯೊಂದಿಗೆ ಸರ್ಕಾರದ ಆದೇಶದ ಪ್ರತಿಯೊಂದಿಗೆ ನೀಡುವುದು; 


(ಇ) ಕೊಡಗು, ಬೆಳಗಾಂ, ಶಿವಮೊಗ್ಗ ಮತ್ತು ಮೈಸೂರು ವೃತ್ತದಲ್ಲಿ ದಿನಾ೦ಕ:30.11.2001ರಂದು 
ಹಂಚಿಕೆ/ಮಂಜೂರು /ಸೃಜಿಸಿರುವ ಕಾರಣದಿಂದ ವೃತ್ತದಲ್ಲಿ ಲಭ್ಯವಿದ್ದ ಒಟ್ಟು ಹುದ್ದೆಯ ಸಂಖ್ಯೆ ಎಷ್ಟು; 
ಮತ್ತು ಇದರ ಆದೇಶದ ಪ್ರತಿಯನ್ನು ನೀಡುವುದು; 


(ಈ) ಮಂಗಳೂರು, ಚಿಕ್ಕಮಗಳೂರು, ಧಾರವಾಡ ಮತ್ತು ಚಾಮರಾಜನಗರ ವೃತ್ತದಲ್ಲಿ 
ದಿನಾ೦ಕ:01.12.2021ರ೦ದು ಸರ್ಕಾರಿ ಆದೇಶದಂತೆ ಹೊಸ ವೃತ್ತ ಸ್ಫೃ್ಥಜನೆಯಾದಾಗ 
ಹಂಚಿಕೆ/ಮಂಜೂರು/ಸೃಜಿಸಿರುವ ಹಾಗೂ ಕರ್ತವ್ಯ ನಿರ್ವಹಿಸುತ್ತಿದ್ದ ಉಪವಲಯ ಅರಣ್ಯಾಧಿಕಾರಿ ಮತ್ತು 
ಮೋಜಣಿದಾರ /ವನಪಾಲಕರುಗಳು ಎಷ್ಟು ? (ಜಾತಿ, ಜನ್ಮ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, 
ವನಪಾಲಕರಾಗಿ ಮುಂಬಡ್ತಿ ಅಥವಾ ನೇರ ನೇಮಕಾತಿಯಾದ ದಿನಾಂಕ, ಬಡಿ ಹೊಂದಿದ್ದರೆ ಸ್ಥಾನಪನ್ನ 
ಪ್ರಭಾರ ಇವುಗಳ ಪೂರ್ಣ ಮಾಹಿತಿಯೊಂದಿಗೆ ಸರ್ಕಾರಿ ಆದೇಶದ ಪ್ರತಿಯನ್ನು ನೀಡುವುದು) 


